ಮೂರನೇ ತರಗತಿ 


ಲೇಖಕರು 

ಎನ್‌.ಕೆ.ಎಮ್‌. ”مود‎ 
ಅನುವಾದಕರು 

ಪಿ.ನೂರ್‌ ಮುಹಮ್ಮದ್‌ 


CSL 


رر 


SSNS 


ಪ್ರಾಥಮಿಕ ಮದ್ರಸದ ಮೂರನೇ ತರಗತಿಯ ಮಕ್ಕಳಿಗಾಗಿ 
ಸತ್ಯವಿಶ್ವಾಸ(ಭಾಗ-1) ಎಂಬ ಈ ಪುಸ್ತಕವನ್ನು ರಚಿಸಲಾಗಿದೆ. ಧಾರ್ಮಿಕ 
ಶಿಕ್ಷಣದಲ್ಲಿ 'ಸತ್ಮವಿಶ್ವಾಸ'ಕ್ಕೆ ಪ್ರಮುಖ ಸ್ಥಾನವಿದೆ. ವಸ್ತುತಃ 
" ಸತ್ಯವಿಶ್ವಾಸವು ಧಾರ್ಮಿಕ ಶಿಕ್ಸಣದ ಉಸಿರಾಗಿದೆ. ಆದ್ದರಿಂದ 
ಧಾರ್ಮಿಕ ಶಿಕ್ಷಣದ ಆರಂಭದಲ್ಲಿಯೇ ಅವುಗಳ ಸರಿಯಾದ ತಿಳುವಳಿಕೆ 
ಇರಬೇಕಾಗಿದೆ. 

ಮೂಲಭೂತ ವಿಷಯಗಳಲ್ಲಿರುವ ವಿಶ್ವಾಸವು ನಮ್ಮ 
ಜೀವನವನ್ನು ಉತ್ತಮ ಪಡಿಸುತ್ತದೆ. ಈ ಪುಸ್ತಕದಲ್ಲಿ ಮೂಲಭೂತ 
ವಿಶ್ವಾಸ ಕಾರ್ಯಗಳು ಮತ್ತು ಸಂಬಂಧಿತ ವಿಷಯಗಳನ್ನು 
ವಿವರಿಸಲಾಗಿದೆ. 

ಪ್ರವಾದಿ(ಸ)ಯವರು . ಒಮ್ಮೆ ಹೀಗೆ ಹೇಳಿದ್ದರು: "ಈಮಾನ್‌ 
ಎಂದರೆ ಕೇವಲ ಬಯಕೆಗಳಲ್ಲ. ಹೃದಯದಲ್ಲಿ ಸುದೃಢಗೊಂಡ 
ವಿಶ್ವಾಸ ಮತ್ತು ಅದಕ್ಕನುಸಾರವಾಗಿರುವ ಕರ್ಮಗಳಾಗಿವೆ”. ಅಂದರೆ 
ಹೃದಯದಲ್ಲಿ ವಿಶ್ವಾಸವು ದೃಢವಾಗಿದ್ದರೆ ಅದು ಕರ್ಮಗಳಲ್ಲಿ 
ವ್ಯಕ್ತವಾಗುತ್ತದೆ ಎಂದರ್ಥ. 

ಕೇವಲ ಬಾಯಿಪಾಠ ಮಾಡಿಸುವುದರಿಂದ ವಿಶ್ವಾಸದ ಫಲ 
ಸಂಪೂರ್ಣ ದೊರೆಯಲಾರದು. ' ಅಧ್ಯಾಪಕರು ವಿದ್ಯಾರ್ಥಿಗಳಲ್ಲಿ 
ವಿಶ್ವಾಸದ ಸ್ಫೂರ್ತಿ ಬೆಳೆಯುವಂತೆ ನೋಡಿಕೊಳ್ಳಬೇಕು. 

ಪುಸ್ತಕದ ಕೊನೆಯಲ್ಲಿ ಮಾದರಿ ಪ್ರಶ್ನೆಗಳನ್ನು ನೀಡಲಾಗಿದೆ. 
ಪ್ರತಿಯೊಂದು ಪಾಠದಲ್ಲಿ ಅಗತ್ಯವಿರುವ ಪ್ರಶ್ನೆಗಳನ್ನು ಅಧ್ಯಾಪಕರು 
ಸಿದ್ಧಪಡಿಸಬೇಕು. 

ಅಲ್ಲಾಹನು ಈ ಸೇವೆಯನ್ನು ಸತ್ಸರ್ಮವಾಗಿ ಸ್ವೀಕರಿಸಲಿ. 


-ಶಾಂತಿ ಪ್ರಕಾಶನ 


NSS 


ا ا 7 ا 7 7 7 ا 7 ا ا 


اک کک کک کک کک کک 


ಆಚಾರ ಕರ್ಮಗಳು... 


پنکححہححححححہجججہہہہجججججججججججججججحححججہجاجججہججججججدہجنتجہہجہحننننہہہہنننننہہہننننخیخی 


N 


Ba 4 

کی ہی 45 

۳٣ p pS 4‏ 
bh 3 2‏ 020.07 
ಸ‏ کی رہ 
2+ 
ERR 8‏ 
ESSE‏ 
ج Sek‏ سی مود و و سو ا 


SSNS 


سس سس مر ح رس رج حر حر رح رس سس جس سس سس سس س سس رس رسس رسس سس سس سس سس سس سس سس سس وس سس سس سس سس سس سس سس سس سس سح سح دسح سس سح کیہ کے ھی 


© 
ಅಲ್ಲಾಹು 


ನಮ್ಮ ಮನೆ, ಶಾಲೆ, ಮದ್ರಸ ಇತ್ಯಾದಿಗಳು ಹೇಗೆ ಉಂಟಾದುವು? 
ಅವುಗಳೆಲ್ಲಾ ತಮ್ಮಷ್ಟಕ್ಕೇ ಉಂಟಾದುವು ಎಂದು ಯಾರಾದರೂ ಹೇಳಿದರೆ ನೀವು 
ನಂಬುವಿರಾ? ಇಲ್ಲ, ಅವುಗಳನ್ನು ಜನರು ಸೇರಿ ಕಟ್ಟಿದರು. 

ಹಾಗೆಯೇ ನಮ್ಮ ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಗಳು ಹೇಗೆ 
ಉಂಟಾದುವು? ಮಲಕ್‌(ದೇವಚರ)ಗಳು ಮತ್ತು ಮರಗಳು ಹೇಗೆ ಉಂಟಾದುವು? 
ಮಾನವರು, ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಯಾರು ಸೃಷ್ಟಿಸಿದರು? ಅವು 
ತಮ್ಮಷ್ಟಕ್ಕೇ ಹುಟ್ಟಿಕೊಂಡವೆಂದು ಹೇಳಿದರೆ ನೀವು ನಂಬುವಿರಾ? ಇಲ್ಲ, ಏಕೆಂದರೆ 
ಯಾವ ವಸ್ತುವೂ ತನ್ನಿಂತಾನೇ ಉಂಟಾಗುವುದಿಲ್ಲವೆಂದು ನಮಗೆ ಕಂಡು ಬರುತ್ತದೆ. 

ಹಾಗಾದರೆ ಈ ಭೂಮಿ ಮತ್ತು ಅದರಲ್ಲಿರುವ ವಸ್ತುಗಳನ್ನು ಯಾರೋ 
ಉಂಟು ಮಾಡಿದ್ದಾರೆ. ಅದು ಯಾರು? ಮಾನವರು ಉಂಟು ಮಾಡಿದರೇ? 
ಮಾನವರಲ್ಲಿ ಯಾರಿಗೂ ಅವುಗಳನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಹಾಗಾದರೆ ಅಂತಹ 
ಸಾಮರ್ಥ್ಯ ಯಾರಿಗಿದೆ? ಅಲ್ಲಾಹನಿಗೆ ಮಾತ್ರ. ಈ ಮಹಾ ಲೋಕವನ್ನು ಸೃಷ್ಟಿಸಲು 
ಅವನಿಗೆ ಮಾತ್ರ ಸಾಧ್ಯ. 

ಇಮಾಮ್‌ ಅಬೂ ಹನೀಫಾರ ಕಾಲದಲ್ಲಿ ಕೆಲವರು, ಈ ಲೋಕವು 
ತಾನಾಗಿಯೇ ಉಂಟಾಯಿತೆಂದು ವಾದಿಸಿದ್ದರು. ಈ ಸುದ್ದಿಯು ಆ ದೇಶದ ರಾಜನ 
ಕಿವಿಗೆ ಬಿತ್ತು. ಆ ಕುರಿತು ಸಂವಾದ ಏರ್ಪಡಿಸಲು ರಾಜನು ತೀರ್ಮಾನಿಸಿದನು. 
ಅದಕ್ಕಾಗಿ ಒಂದು ದಿನವನ್ನು ನಿಶ್ಚಯಿಸಲಾಯಿತು. ಅವರಿಗೆ ಉತ್ತರ ಹೇಳಲು 
ರಾಜನು ಅಬೂ ಹನೀಫಾರನ್ನು ನೇಮಿಸಿದನು. 

ಜನರು ರಾಜನ ದರ್ಬಾರಿನಲ್ಲಿ ಬಂದು ಸೇರಿದರು. ಸಂವಾದ ಆರಂಭಿಸುವ 
ವೇಳೆಯಾಯಿತು. ಆದರೆ ಇಮಾಮ್‌ ಅಬೂ ಹನೀಫಾ ಇನ್ನೂ ಬಂದಿರಲಿಲ್ಲ. 


6 ಸತ್ಯ ವಿಶ್ವಾಸ 


ಸೋಲಿನ ಭೀತಿಯಿಂದ ಅವರು ಬರಲಿಲ್ಲವೆಂದು ಕೆಲವರು ಹೇಳಿದರು. 

ಸ್ವಲ್ಪ ವೇಳೆ ಕಳೆಯಿತು. ಅದೋ ಅಬೂ ಹನೀಫ ಬರುತ್ತಿದ್ದಾರೆ. ಅವರ 
ಮುಖವು ಶಾಂತವಾಗಿತ್ತು. ; 

"ಸ್ಪಲ್ಪ ತಡವಾಯಿತು" ಎಂದು ಅಬೂ ಹನೀಫಾ ಹೇಳಿದರು. "ನಾನು ಬೇಗನೆ 
ಹೊರಟಿದ್ದೆ. ಆದರೆ ದಾರಿಯಲ್ಲಿ ಒಂದು ಹೊಳೆಯಿದೆ. ಈಚಿ ದಡಕ್ಕೆ ಬರಲು 
ದೋಣಿಯಿಲ್ಲ. ಈಜಿಕೊಂಡು ದಾಟಲೂ ಸಾಧ್ಯವಿಲ್ಲ. ಆಳವೂ ಇದೆ, ತುಂಬಾ 
ಅಗಲವೂ ಇದೆ. ಹೀಗೆ ನಾನು ಈಗೇನು ಮಾಡುವುದೆಂದು ಚಿಂತಿಸುತ್ತಿದ್ದಾಗ ಕೆಲವು 
ಹಲಗೆಗಳು ತೇಲಿ ಬಂದುವು. ಅವು ತನ್ನಿಂತಾನೇ ಸೇರಿಕೊಂಡು ಒಂದು ದೋಣಿ 
ನಿರ್ಮಾಣವಾಯಿತು. ಹುಟ್ಟು ಹಾಕುವ ಒಂದು ಉತ್ತಮ ಸಲಕರಣೆಯೂ ಬಂತು. 
ನಾನು ಆ ದೋಣಿಯಲ್ಲಿ: ಕುಳಿತು ಹೊಳೆ ದಾಟಿದೆ." 

"ಸುಳ್ಳು... ಸುಳ್ಳು..." ಎಂದು ಕೆಲವು ಸಭಿಕರು ಬೊಬ್ಬೆ ಹಾಕಿದರು. "ಮರದ 
ತುಂಡುಗಳು ತಮ್ಮಷ್ಟಕ್ಕೇ ದೋಣಿಯಾಗಿ ಬಿಟ್ಟುವೇ? ನಾವು ನಂಬುವುದಿಲ್ಲ" 
ಎಂದರು. 

ಇಮಾಮರ ಮುಖದಲ್ಲಿ ನಗು ಮೂಡಿತು. "ಒಂದು ಸಣ್ಣ ದೋಣಿಯು 
ಸ್ವಯಂ ಉಂಟಾಯಿತೆಂದು ಹೇಳಿದರೂ ನೀವು ನಂಬುವುದಿಲ್ಲ ಅಲ್ಲವೇ? ಹಾಗಿರುವಾಗ, 
ಈ ಲೋಕ ಮತ್ತು ಇದರಲ್ಲಿರುವ ವಸ್ತುಗಳೆಲ್ಲಾ ಸ್ವಯಂ ಉಂಟಾಗಿ ಬಿಟ್ಟವೆಂದು 
ನಂಬಲು ಸಾಧ್ಯವಿದೆಯೇ?" ಎಂದು ಅಬೂ ಹನೀಫಾ ಕೇಳಿದರು. 

ಲೋಕವು ಸ್ವಯಂ ಉಂಟಾದುದೆಂದು ವಾದಿಸುವವರ ಬಳಿ ಯಾವ ಉತ್ತರವೂ 
ಇರಲಿಲ್ಲ. 

ಅಲ್ಲಾಹನು ಈ ಲೋಕವನ್ನು ಸೃಷ್ಟಿಸಿದನು. ಅದರಲ್ಲಿರುವ ಎಲ್ಲ ವಸ್ತುಗಳನ್ನು 
ಸೃಷ್ಟಿಸಿದವನೂ ಆತನೇ. ಇತರ ಯಾರಿಗೂ ಏನನ್ನೂ ಸೃಷ್ಟಿಸಲು ಸಾಧ್ಯವಿಲ್ಲ. 


جا ملا لت 


ಸತ್ಯ ವಿಶ್ವಾಸ ا‎ 7 


ಅಲ್ಲಾಹ್‌ ಎಲ್ಲಿದ್ದಾನೆ? 


"ಈ 'ಲೋಕ ಹೇಗೆ ಉಂಟಾಯಿತು?" ಅಧ್ಯಾಪಕರು ಕೇಳಿದರು. 

"ಇದನ್ನು ಅಲ್ಲಾಹನು ಸೃಷ್ಟಿಸಿದನು” ಮಕ್ಕಳು ಒಂದೇ ಮಾತಿನಲ್ಲಿ ಉತ್ತರ 
ಹೇಳಿದರು. 

"ಅಲ್ಲಾಹನೇ? ಅವನು ನಮಗೆ ಕಾಣಿಸುವುದಿಲ್ಲವಲ್ಲಾ?" ಅಧ್ಯಾಪಕರು ಪುನಃ 
ಕೇಳಿದರು. 

"ಆತನು ನಮಗೆ ಕಾಣಿಸುವುದಿಲ್ಲ" ಮಕ್ಕಳು ಉತ್ತರಿಸಿದರು. 

"ಸರಿ, ಹಾಗಾದರೆ ನಾನೊಂದು ಪ್ರಶ್ನೆ ಕೇಳುತ್ತೇನೆ" ಎನ್ನುತ್ತಾ ಕೈಯಲ್ಲಿದ್ದ 
ಸುಣ್ಣದ ಕಡ್ಡಿಯನ್ನು ತೋರಿಸಿ ಅಧ್ಯಾಪಕರು ಹೇಳಿದರು; 

"ಈ ಸುಣ್ಣದ ಕಡ್ಡಿ ನಮಗೆ ಕಾಣಿಸುತ್ತಿದೆ. ಆದುದರಿಂದ ಅದು ಇದೆ. ಮೇಜು, 
ಕುರ್ಚಿ ಮತ್ತು ಬೆಂಚುಗಳು ನಮಗೆ ಕಾಣಿಸುತ್ತಿವೆ. ಆದುದರಿಂದ ಅವು ಇವೆ. 
ಅಮೇರಿಕ ಎಂಬ ದೇಶವಿದೆ ಎಂದು ಅದನ್ನು ನೋಡಿದವರು ಹೇಳುತ್ತಾರೆ. ನಾವು 
ಅದನ್ನು ನಂಬುತ್ತೇವೆ. ಆದರೆ ಅಲ್ಲಾಹನನ್ನು ನಾವು ಯಾರೂ ನೋಡಿಲ್ಲ ಅಥವಾ 
ನಾವು ನೋಡಿರುವೆವೆಂದು ಯಾರಾದರೂ ಹೇಳಿಯೂ ಇಲ್ಲ. ಹಾಗಿರುವಾಗ ನಾವು 
ಅಲ್ಲಾಹು ಇದ್ದಾನೆಂದು ನಂಬುವುದು ಹೇಗೆ?" 

ಅಧ್ಯಾಪಕರ ಈ ಮಾತನ್ನು ಮಕ್ಕಳು ಗಮನವಿಟ್ಟು ಆಲಿಸುತ್ತಿದ್ದರು. ಯಾರು 
ಏನೂ ಹೇಳಲಿಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ಒಬ್ಬ ವಿದ್ಯಾರ್ಥಿ ಎದ್ದು ನಿಂತು 
ಪ್ರಶ್ನಿಸಿದ; ; 

"ಗುರುಗಳೇ, ಹಾಗಾದರೆ ನಮ್ಮ ಪ್ರಾಣದ ವಿಷಯವೇನು? ಅದು ನಮಗೆ 
ಕಾಣಿಸುವುದಿಲ್ಲವಲ್ಲಾ. ನಾವು ಪ್ರಾಣವನ್ನು ನೋಡಿದ್ದೇವೆಂದು ಯಾರೂ ಹೇಳಿಲ್ಲ. 
ಹಾಗಿರುವಾಗ ಅದು ಇದೆಯೆಂದು ನಾವು ನಂಬುವುದು ಹೇಗೆ?" 

ಶಿಷ್ಠನ ಉತ್ತರವನ್ನು ಕೇಳಿ ಅಧ್ಯಾಪಕರು ನಕ್ಕರು. ಇತರ ಮಕ್ಕಳೂ 


8 ಸತ್ಮ ವಿಶ್ವಾಸ 


ನೆಗಾಡಿದರು. ಅವರು ಆತನನ್ನು ಅಭಿನಂದಿಸಿದರು. ಆ ಬಳಿಕ ಹೀಗೆ ಹೇಳಿದರು: 

"ಮಕ್ಕಳೆ, ಈತ ಹೇಳಿದ್ದು ನಿಜ ಕಣ್ಣಿಗೆ ಕಾಣಿಸುವುದಿಲ್ಲ ಎಂಬ 
ಕಾರಣಕ್ಕಾಗಿ ಯಾವುದಾದರೂ ವಸ್ತುವನ್ನು ಇಲ್ಲವೆನ್ನಲು ಸಾಧ್ಯವಲ್ಲ. ಹಲವು 
ವಿಷಯಗಳು ನಮಗೆ ಕಾಣಿಸುವುದಿಲ್ಲ. ನಮ್ಮ ಮನಸ್ಸನ್ನು ನಾವು ಕಾಣುವುದಿಲ್ಲ. 
ಆದರೆ ಅದು ಇದೆಯೆಂದು ನಮಗೆ ಖಚಿತವಾಗಿ ತಿಳಿದಿದೆ. ನಮ್ಮ ಪ್ರಾಣವನ್ನು 
ಯಾರೂ ನೋಡಿಲ್ಲ. ಆದರೂ ಅದು ಇದೆಯೆಂದು ನಾವು ನಂಬುತ್ತೇವೆ. ನಮ್ಮ 
ಬುದ್ದಿ ಕೂಡಾ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಆದರೂ ಅದು ಇದೆಯೆಂದು 
"ನಮಗೆ ತಿಳಿದಿದೆ. ಏಕೆಂದರೆ ಅವುಗಳ ಲಕ್ಷಣಗಳು ನಮಗೆ ಕಾಣಿಸುತ್ತಿವೆ. 
ಪ್ರಾಣವಿರುವುದರಿಂದ ನಾವು ನಡೆದಾಡುತ್ತೇವೆ, ಮಾತನಾಡುತ್ತೇವೆ. 
ಬುದ್ಧಿಯಿರುವುದರಿಂದ ಆಲೋಚಿಸುತ್ತೇವೆ. ಮನಸ್ಸು ಇರುವುದರಿಂದ ವಿಷಯಗಳನ್ನು 
ಗ್ರಹಿಸಲು ಸಾಧ್ಯವಾಗುತ್ತದೆ. 

ಇದೇ ರೀತಿ ಅಲ್ಲಾಹನು ನಮಗೆ ಕಾಣಿಸುವುದಿಲ್ಲ. ಆದರೂ ಆತನ 
ಲಕ್ಷಣಗಳು ನಮಗೆ ಕಾಣಿಸುತ್ತಿವೆ. ಈ ಪ್ರಪಂಚ ಮತ್ತು ಅದರಲ್ಲಿ, ರುವ ಎಲ್ಲ 
ವಸ್ತುಗಳೂ ಅಲ್ಲಾಹನ ಕುರುಹೆಗಳಾಗಿವೆ. ಆತನು ಇದ್ದಾನೆ ಎಂಬುದಕ್ಕೆ ಅವು 
ಸಾಕ್ತಿಗಳಾಗಿವೆ. 


توف ئگ 


ಸತ್ಯ ವಿಶ್ವಾಸ 9 


ಪರಿಪಾಲಕ 


ಈ ಲೋಕವನ್ನು ಅಲ್ಲಾಹನು ಸೃಷ್ಟಿಸಿದನು. ಮಾನವರು ಮತ್ತು ಇತರೆಲ್ಲ 
ವಸ್ತುಗಳ ಸೃಷ್ಟಿಕರ್ತನೂ ಅವನೇ. ಇತರರು ಒಂದು ಧೂಳಿನ ಕಣವನ್ನೂ ಸೃಷ್ಟಿಸಿಲ್ಲ. 

ಅಲ್ಲಾಹನು ನಮ್ಮನ್ನು ಸೃಷ್ಟಿಸಿದ್ದು ಮಾತ್ರವಲ್ಲ ನಮ್ಮ ಬದುಕಿಗೆ ಅಗತ್ಯವಿರುವ 
ಎಲ್ಲಾ ಏರ್ಪಾಡುಗಳನ್ನೂ ಮಾಡಿದ್ದಾನೆ. ಹೀಗೆ ಎಲ್ಲ ಜೀವಿಗಳನ್ನೂ ಅವನೇ 
ಪರಿಪಾಲಿಸುತ್ತಾನೆ. 

ನೀವು ಸ್ವಲ್ಪ ಆಲೋಚಿಸಿ ನೋಡಿರಿ! ಕೋಟಿಗಟ್ಟಲೆ ಮಾನವರು, 
ಎಣಿಸಲಾಗದಷ್ಟು ಜೀವಿಗಳು, ಸಣ್ಣ ಮತ್ತು ದೊಡ್ಡ ಪ್ರಾಣಿಗಳು. ಅವುಗಳಿಗೆ 
ಉಸಿರಾಡಲು ಗಾಳಿ ಬೇಕು. ತಿನ್ನಲು ಆಹಾರಬೇಕು. ಕುಡಿಯಲು ನೀರು ಬೇಕು. 
ಇವುಗಳನ್ನೆಲ್ಲಾ ಯಾರು ಒದಗಿಸುತ್ತಾರೆ? ಜಗತ್ತಿನಲ್ಲಿರುವ ಎಲ್ಲರೂ ಒಟ್ಟಿಗೆ 
ಪ್ರಯತ್ನಿಸಿದರೂ ಅದು ಸಾಧ್ಯವಾದೀತೇ? ಇಲ್ಲ, ಹಾಗಾದರೆ ಆ ಸಾಮರ್ಥ್ಯ 
ಯಾರಿಗಿದೆ? ಅಲ್ಲಾಹನಿಗೆ ಮಾತ್ರ. ಇಡೀ ಜಗತ್ತಿನ ಪರಿಪಾಲನೆ ಆತನ ಹೊರತು 
ಬೇರೆ ಯಾರಿಗೂ ಸಾಧ್ಯವಿಲ್ಲ. 

ನಾವ ಉಸಿರಾಡುವ ಗಾಳಿಯನ್ನು ಅಲ್ಲಾಹನು ಸ್ವಲ್ಪ ಹೊತ್ತು ತಡೆಹಿಡಿದರೆ 
ಏನಾದೀತು? ಜಗತ್ತಿನಲ್ಲಿರುವ ಸಕಲ ಪ್ರಾಣಿಗಳೂ ನಾಶವಾಗುವುವು. ಸ್ವಲ್ಪ ಕಾಲ 
ಮಳೆ ಬಾರದಿದ್ದರೆ ಕುಡಿಯಲು ನೀರಿಲ್ಲದೆ ಸಾಯಬೇಕಾದೀತು. ಗಿಡಮರ ಬಳ್ಳಿಗಳೆಲ್ಲ 
ಒಣಗಬಹುದು. ತಿನ್ನಲು ಆಹಾರವಿರಲಾರದು. ಆದರೆ ಅಂತಹ ಅನಾಹುತಕ್ಕೆ 
ಅವಕಾಶ ನೀಡದೆ ಅಲ್ಲಾಹನು ನಮ್ಮನ್ನು ಸಂರಕ್ಸಿಸುತ್ತಾನೆ. ಆತ ಅದೆಷ್ಟು ಉತ್ತಮ 
ಪರಿಪಾಲಕ! 

ಅಲ್ಲಾಹನು ನಮ್ಮನ್ನು ಈ ರೀತಿ ಪರಿಪಾಲಿಸುವುದೇಕೆ? ನಮ್ಮಿಂದ ಆತನಿಗೆ 
ಏನಾದರೂ ಸಹಾಯ ಬೇಕೆ? ಬೇಡ. ಆತನಿಗೆ ನಮ್ಮ ಯಾವ ಸಹಾಯದ ಅಗತ್ಯವೂ 


10 ಸತ ವಿಶ್ವಾಸ 


ಇಲ್ಲ. ಮತ್ತೇಕೆ? ಆತನಿಗೆ ನಮ್ಮ ಮೇಲೆ ಬಹಳ ಪ್ರೀತಿಯಿದೆ. ಆದ್ದರಿಂದ ಆತನು 
ನಮ್ಮನ್ನು ಚೆನ್ನಾಗಿ ಪರಿಪಾಲಿಸುತ್ತಿದ್ದಾನೆ. 

ಅಲ್ಲಾಹನ ಪ್ರೀತಿಯಿಲ್ಲದೆ ನಮಗೆ ಇಲ್ಲಿ ಬದುಕಲು ಸಾಧ್ಯವಿಲ್ಲ. ಅಲ್ಲಾಹನು 
ನಮಗೆ ಅಪಾರ ಅನುಗ್ರಹಗಳನ್ನು ದಯಪಾಲಿಸಿದ್ದಾನೆ! ತಾಪ ಮತ್ತು ಬೆಳಕಿಗಾಗಿ 
ಸೂರ್ಯ, ವಿಶ್ರಾಂತಿಗಾಗಿ ರಾತ್ರಿ, ತಿನ್ನಲು ಆಹಾರ ಧಾನ್ಯಗಳು, ಗಿಡಮರಗಳು, 
ಮೃಗ-ಪಕ್ಸಿಗಳು, ಕುಡಿಯಲು ನೀರು ಹೀಗೆ ಎಲ್ಲ ವಸ್ತುಗಳನ್ನು ಅಲ್ಲಾಹನು 
ನಮಗಾಗಿ ಸೃಷ್ಟಿಸಿದ್ದಾನೆ. ; 

ನಮಗೆ ಅತ್ಮಧಿಕ ಅನುಗ್ರಹಗಳನ್ನು ಒದಗಿಸಿರುವಾಗ ಅಲ್ಲಾಹನಿಗೆ ನಾವು 
ಕೃತಜ್ಞರಾಗಿ ಇರಬೇಡವೇ? ನಾವು ಅಲ್ಲಾಹನಿಗೆ ಕೃತಜ್ನರಾಗುವುದು ಹೇಗೆ? ನಾವು 
ಆತನ ಆಜ್ಞೆಗಳನ್ನು ಪಾಲಿಸಬೇಕು. ಆತನು ನಿಷೇಧಿಸಿದ ವಿಷಯಗಳನ್ನು 
ತೊರೆಯಬೇಕು. ಹೀಗೆ ನಾವು ಆತನಿಗೆ ಕೃತಜ್ಞತೆ ತೋರಿಸಿದರೆ ಆತನು ನಮಗೆ 
ಮತ್ತಷ್ಟು ಹೆಚ್ಚು ಅನುಗ್ರಹಗಳನ್ನು ಕರುಣಿಸುತ್ತಾನೆ. 


جا ود رت 


ಸತ್ಯ ವಿಶ್ವಾಸ 11 


© 


ಅಲ್ಲಾಹು ಏಕನು 


ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ. ಪಶ್ಚಿಮ ದಿಕ್ಕಿನಲ್ಲಿ 
ಅಸ್ತಮಿಸುತ್ತಾನೆ. ಒಂದು ದಿನವಾದರೂ ಸೂರ್ಯನು ಉದಯಿಸದೆ ಇದ್ದುದಿಲ್ಲ. 
ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಅಸ್ತಮಿಸಿದ್ದೂ ಇಲ್ಲ. 

ಸೂರ್ಯ ಉದಯಿಸಿದಾಗ ಹಗಲು ಉಂಟಾಗುತ್ತದೆ. ಅಸ್ತಮಿಸಿದಾಗ ರಾತ್ರಿ 
ಉಂಟಾಗುತ್ತದೆ. ಒಂದು ರಾತ್ರಿ ಮತ್ತು ಹಗಲು ಸೇರಿದರೆ ಒಂದು ದಿನವಾಗುತ್ತದೆ. 
ಒಂದು ದಿನದಲ್ಲಿ ಎಷ್ಟು ಗಂಟೆಗಳಿವೆ? ಇಪ್ಪತ್ತ ನಾಲ್ಕು ಗಂಟೆಗಳು. ಇದು ಕೇವಲ 
ಒಂದು ದಿನದ ಕಥೆಯೇ? ಅಲ್ಪ, ವಿಲ್ಲ ದಿನವೂ ಹೀಗೆಯೇ ನಡೆಯುತ್ತದೆ. 

ಚೆಂದ್ರ ಉದಯಿಸುವುದನ್ನು ನೀವು ನೋಡಿದ್ದೀರಾ? ಒಂದು ಬಾಗಿದ ಗೆರೆಯಂತೆ 
ಅದು ಪಶ್ಚಿಮ ದಿಗಂತದಲ್ಲಿ ಉದಯಿಸುತ್ತದೆ. ದಿನ ಹೋದಂತೆ ಸ್ವಲ್ಪ ಸ್ವಲ್ಪ 
ವೃದ್ಧಿಸುತ್ತದೆ. ಹದಿನಾಲ್ಕನೆಯ ದಿನ ಪೂರ್ವ ದಿಗಂತದಲ್ಲಿ ಸಂಪೂರ್ಣ ಚಂದ್ರ 
ಉದಯಿಸುತ್ತದೆ. ಹುಣ್ಣಿಮೆ ಚಂದ್ರ ಎಂದು ಹೇಳುವುದನ್ನು ನೀವು ಕೇಳಿರುವಿರಷ್ಟೆ. 
ಆ ಬಳಿಕ ದಿನಂಪ್ರತಿ ಅದು ಕುಗ್ಗುತ್ತಾ ಹೋಗುತ್ತದೆ. ಹದಿನೈದನೇ ದಿನ 
ಸಂಪೂರ್ಣವಾಗಿ ಕಾಣೆಯಾಗುತ್ತದೆ. ಎಲ್ಲ ತಿಂಗಳಲ್ಲಿಯೂ ಚಂದ್ರ ಇದೇ ರೀತಿ 
ಉದಯಿಸುತ್ತದೆ. 

ಒಂದು ವರ್ಷದಲ್ಲಿ ಎಷ್ಟು ತಿಂಗಳುಗಳಿವೆ? ಹನ್ನೆರಡು ತಿಂಗಳುಗಳು! ಈ 
ಹನ್ನೆರಡು ತಿಂಗಳುಗಳು ಒಂದೇ ರೀತಿ ಇವೆಯೇ? ಇಲ್ಲ, ಕೆಲವು ತಿಂಗಳಲ್ಲಿ 
ಸೆಕೆಯಿರುತ್ತದೆ. ಕೆಲವು ತಿಂಗಳಲ್ಲಿ ಮಳೆ ಬರುತ್ತದೆ. ಕೆಲವು ತಿಂಗಳು ಚಳಿಯಿರುತ್ತದೆ. 
ವಿಪರೀತ ಸೆಕೆ ಅಥವಾ ಚಳಿಯಿಲ್ಲದ ತಿಂಗಳೂ ಇವೆ. ಎಲ್ಲ ವರುಷಗಳಲ್ಲೂ ಇದೇ 
ಸ್ಥಿತಿ ಇರುತ್ತದೆ. i 

ಹೀಗೆ ಜಗತ್ತಿನ ಆಗುಹೋಗುಗಳು ಕ್ರಮಬದ್ಧವಾಗಿ ಮತ್ತು ಶಿಸ್ತಿನಿಂದ 


12 ಸತ್ಯ ವಿಶ್ವಾಸ 


ನಡೆಯುತ್ತವೆ. ಅವು ಒಮ್ಮೆಯೂ ಕ್ರಮ ತಪ್ಪಿ ನಡೆಯುವುದಿಲ್ಲ. ಸ್ವಲ್ಪ ತಪ್ಪಿದರೆ 
ಇಡೀ ಲೋಕವೇ ಅಸ್ತವ್ಮಸ್ತವಾದೀತು. ಸರ್ವನಾಶವಾದೀತು. 

ಹಾಗಾದರೆ ಈ ಲೋಕ ಇಷ್ಟೊಂದು ಕ್ರಮಬದ್ಧವಾದುದು ಹೇಗೆ? ಅದಕ್ಕೆ 
ಒಂದೇ ಕಾರಣ. ಅದೇನೆಂದರೆ, ಈ ಲೋಕವನ್ನು ಕೇವಲ ಅಲ್ಲಾಹನೊಬ್ಬನೇ 
ನಿಯಂತ್ರಿಸುತ್ತಿ ದ್ದಾನೆ. ಅಲ್ಲಾಹನ ಹಾಗೆ ಬೇರೆ ದೇವರಿದ್ದಾರೆಯೇ? ಒಬ್ಬ ದೇವನು 
ಸೂರ್ಯನು ಪೂರ್ವದಲ್ಲಿ ಉದಯಿಸಲಿ' ಎಂದು ಹೇಳುತ್ತಾನೆ. ಆಗ ಇನ್ನೊಬ್ಬ 
ದೇವನು 'ಬೇಡ ۵ء‎ )ಿಮದಲ್ಲಿ ಉದಯಿಸಲಿ' ಎಂದು ಹೇಳುತ್ತಾನೆ. ಸ್ವಲ್ಪ ಕಾಲ 
ಸೂರ್ಯ ಉದಿಸುವುದೇ ಬೇಡವೆಂದು ಮತ್ತೊಬ್ಬ ದೇವ ನಿರ್ಧರಿಸಬಹುದು. 
ಇದರಿಂದ ಪರಿಸ್ಥಿತಿ ಗೊಂದಲಮಯವಾದೀತು. ಹೀಗೆ ಎಲ್ಲ ವಿಷಯಗಳಲ್ಲಿ 
ವಿವಾದವುಂಟಾಗಬಹುದು. ಪರಿಣಾಮವೇನಾದೀತು? ಜಗತ್ತು ನಾಶವಾಗಬಹುದು. 

ಇನ್ನು, ಲೋಕವನ್ನು ಈ ರೀತಿಯಲ್ಲಿ ಇಡಲು ಅಲ್ಲಾಹನಿಗೆ ಸಹಾಯಕರ 
ಅಗತ್ಯವಿದೆಯೇ? ಇಲ್ಲ. ಅಲ್ಲಾಹನಿಗೆ ಅಂಥ ಯಾರ ಸಹಾಯದ ಅಗತ್ಯವೂ ಇಲ್ಲ. 
ಅವನು ಸಂಪೂರ್ಣನು. ಆತನು ಯಾವ ಕಾರ್ಯವನ್ನಾದರೂ 'ಆಗು' ಎಂದರಾಯಿತು. 
ಅದು ಆಗಿ ಬಿಡುತ್ತದೆ. 

ಆದುದರಿಂದ ಅಲ್ಲಾಹನ ಹೊರತು ಬೇರೆ ದೇವರಿಲ್ಲ. ಆತನಿಗೆ ಸಹಾಯಕರಿಲ್ಲ. 
ಆತನು ಏಕನು. 


جا لد زت> 


ಸತ್ಯ ವಿಶ್ವಾಸ 13 


© 


ಅಲ್ಲಾಹು ಮತ್ತು ಮಾನವರು 


ಅಲ್ಲಾಹನು ನಮ್ಮನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿದ್ದಾನೆ. ಈ ವಿಷಯವನ್ನು ನಾವು 
ಹಿಂದಿನ ಪಾಠಗಳಲ್ಲಿ ಕಲಿತೆವು. ಹಾಗಾದರೆ ನಾವು ಯಾರು? ನಾವು ಅಲ್ಲಾಹನ 
ಸೃಷ್ಟಿಗಳು. ಆತನ ದಾಸರು. ಆತನು ನಮ್ಮ ಸೃಷ್ಟಿಕರ್ತ. ನಮ್ಮ ಒಡೆಯ. 

ದಾಸರಿಗೆ ಒಡೆಯನ ವಿಷಯದಲ್ಲಿ ಕೆಲವು ಕರ್ತವ್ಯಗಳಿವೆ. ಒಡೆಯನ 
ಆಜ್ಞೆಗಳನ್ನು ಪಾಲಿಸುವುದು. ಅವನಿಗೆ ಕೃತಜ್ಞರಾಗಿರುವುದು. ಅವನನ್ನು ಪ್ರೀತಿಸುವುದು 
ಮತ್ತು ಗೌರವಿಸುವುದು. 

ನೀವು ಸಾಕು ಪ್ರಾಣಿಗಳನ್ನು ಗಮನಿಸಿದ್ದೀರಾ? ತಮಗೆ ತಿಂಡಿ ನೀಡುವವರನ್ನು 
ಅದು ಬಹಳವಾಗಿ ಪ್ರೀತಿಸುತ್ತವೆ. ಒಂದು ನಾಯಿಗೆ ನೀವು ಪ್ರತಿದಿನ ತಿಂಡಿ ಕೊಟ್ಟು 
ನೋಡಿರಿ. ಅದು ನಿಮ್ಮನ್ನು ಹಿಂಬಾಲಿಸುತ್ತದೆ. ನಿಮ್ಮನ್ನು ಕಂಡಾಗ ಪ್ರೀತಿಯಿಂದ 
ಬಾಲ ಅಲ್ಲಾಡಿಸುತ್ತದೆ. ನಿಮಗಾಗಿ ಕಾವಲು ನಿಲ್ಲುತ್ತದೆ. ನಿಮಗೆ ಯಾವಾಗಲೂ 
ಕೃತಜ್ಞತೆ ತೋರಿಸುತ್ತದೆ. ಇದು ವಿಶೇಷ ಬುದ್ಧಿಯಿಲ್ಲದ ನಾಯಿಯ ಸ್ವಾಮಿನಿಷ್ಠೆ. 

ಹಾಗಾದರೆ ವಿಶೇಷ ಬುದ್ಧಿಯಿರುವ ಮಾನವರು ಹೇಗಿರಬೇಕು? ಅವರನ್ನು 
ಸೃಷ್ಟಿಸಿದ ಅಲ್ಲಾಹನನ್ನು ಅನುಸರಿಸಬೇಡವೇ? ಅವರನ್ನು ಪರಿಪಾಲಿಸುವ ಅಲ್ಲಾಹನನ್ನು 
ಪ್ರೀತಿಸ ಬೇಡವೇ? ಹೌದು, ಖಂಡಿತವಾಗಿಯೂ ಪ್ರೀತಿಸಿ ಅನುಸರಿಸಬೇಕು. 
ಅದಕ್ಕಾಗಿ ನಾವು ಸದಾ ಅಲ್ಲಾಹನ ಕೃತಜ್ಞ ದಾಸರಾಗಿ ಬಾಳಬೇಕು. 

ಸ್ವಲ್ಪ ಆಲೋಚಿಸಿ ನೋಡಿರಿ! ಅಲ್ಲಾಹನು ಮಾತ್ರ ಸೃಷ್ಟಿಸಬಲ್ಲನು. ಆತನು 
ಮಾತ್ರ ಪರಿಪಾಲಿಸಬಲ್ಲನು. ಇತರ ಯಾರಿಗೂ ಸೃಷ್ಟಿಸಿ ಪರಿಪಾಲಿಸಲು ಸಾಧ್ಯವಿಲ್ಲ. 
ಅಲ್ಲಾಹನು ಮಾತ್ರ ಒಡೆಯನು. ಆದುದರಿಂದ ಆ ಒಡೆಯನ ಆಜ್ಞೆಗಳನ್ನು ಮಾತ್ರ 
ನಾವು ಪಾಲಿಸಬೇಕು. ಅದಕ್ಕೆ ವಿರುದ್ಧವಾದ ಇತರ ಯಾರ ಆಜ್ಞೆಗಳನ್ನೂ 
ಪಾಲಿಸಬಾರದು. ಅಲ್ಲಾಹನನ್ನು ಪ್ರೀತಿಸುವಂತೆ ಇತರ ಯಾರನ್ನೂ ಪ್ರೀತಿಸಬಾರದು. 
ಆತನನ್ನು ಗೌರವಿಸುವಂತೆ ಇತರ ಯಾರನ್ನೂ ಗೌರವಿಸಬಾರದು. 


14 ಸತ್ಯ ವಿಶ್ವಾಸ 


ನಮ್ಮನ್ನು ವಿಪತ್ತುಗಳಿಂದ ಅಲ್ಲಾಹನೇ ರಕ್ಷಿಸುತ್ತಾನೆ. ಇತರ ಯಾರಿಗೂ ಆ 
ಸಾಮರ್ಥ್ಯವಿಲ್ಲ. ಬರಗಾಲ ಬಂತೆಂದು ಭಾವಿಸೋಣ. ಮಳೆ ಸುರಿಸಿ ನಮ್ಮನ್ನು 
ರಕ್ಷಿಸಲು ಅಲ್ಲಾಹನಿಗೆ ಮಾತ್ರ ಸಾಧ್ಯ. ಆದುದರಿಂದ ನಾವು ಅಲ್ಲಾಹನಿಂದಲೇ 
ರಕ್ಷಣೆ ಬೇಡಬೇಕು. 'ನಾವು ಅಲ್ಲಾಹನಿಗೆ ಮಾತ್ರ ಭಯಪಡಬೇಕು. ಏಕೆಂದರೆ, 
ಅಲ್ಲಾಹನ ಶಿಕ್ಷೆಯಿಂದ ನಮ್ಮನ್ನು ರಕ್ಷಿಸಲು ಯಾರಿಗೂ ಸಾಧ್ಯವಿಲ್ಲ. ಭೂಕಂಪದಿಂದ 
ಲೋಕವನ್ನು ನಾಶಪಡಿಸಲು ಅಲ್ಲಾಹನು ನಿರ್ಧರಿಸಿದರೆ ಅದನ್ನು ತಡೆಯಲು 
ಯಾರಿಗೂ ಸಾಧ್ಯವಿಲ್ಲ. ಅಲ್ಲಾಹನು ಬಯಸದಿದ್ದರೆ ನಮ್ಮನ್ನು ಪೀಡಿಸಲು 
ಯಾರಿಗೂ ಸಾಧ್ಯವಿಲ್ಲ. ನಾವು ಅಲ್ಲಾಹನೊಡನೆ ಮಾತ್ರ ಸಹಾಯ ಕೇಳಬೇಕು. 
ಏಕೆಂದರೆ ಆತನು ಬಯಸದಿದ್ದರೆ ನಮಗೆ ಸಹಾಯ ಮಾಡಲು ಯಾರಿಂದಲೂ 
ಸಾಧ್ಯವಿಲ್ಲ. 

ಹಾಗಾದರೆ ನಾವು ಅಲ್ಲಾಹನನ್ನು ಪ್ರೀತಿಸಬೇಕು. ಆತನನ್ನು ಗೌರವಿಸಿ ಆತನಿಗೆ 
ಕೃತಜ್ಞರಾಗಿರಬೇಕು. ನಾವು ಅವನನ್ನು ಮಾತ್ರ ಅನುಸರಿಸಬೇಕು. ಅವನೊಡನೆ 
ಮಾತ್ರ ಸಹಾಯ ಕೇಳಬೇಕು. 

ಮಾನವನಿಗೆ ಸಾಧ್ಯವಿರುವ ಸಾಮಾನ್ಯ ವಿಷಯಗಳ ಹೊರತು ಬೇರಾವುದೇ 
ವಿಷಯದಲ್ಲಿ ಪರಸ್ಪರ ಸಹಾಯ ಅಪೇಕ್ಲಿಸಬಾರದು. ಹಾಗೆಯೇ ಅಲ್ಲಾಹನು 
ಅನುಸರಿಸಬೇಕೆಂದು ಹೇಳುವವರನ್ನು ಮಾತ್ರ ಅನುಸರಿಸಬೇಕು. 


KEES 


ಸತ್ಯ ವಿಶ್ವಾಸ 15 


ಅಲ್ಲಾಹನ ಇತರ ಗುಣಗಳು 


ಅಲ್ಲಾಹನ ಕೆಲವು ಗುಣಗಳನ್ನು ನಾವು ಕಲಿತಿದ್ದೇವೆ. ಅವನು ಸೃಷ್ಟಿಕರ್ತ. 
ಪರಿಪಾಲಕ ಮತ್ತು ಒಡೆಯ. ಅವನು ಸೃಷ್ಟಿಗಳನ್ನು ಪ್ರೀತಿಸುತ್ತಾನೆ. ಅವನು ಏಕನು. 
ಅವನಿಗೆ ಸಹಭಾಗಿಗಳಿಲ್ಲ. ಅವನು ಸರ್ವಶಕ್ತನು. 

ಅಲ್ಲಾಹನಲ್ಲಿ ಇತರ ಅನೇಕ ಗುಣಗಳಿವೆ. ಆ ಪೈಕಿ ಕೆಲವು ಗುಣಗಳನ್ನು 
ಈ ಪಾಠದಲ್ಲಿ ನೋಡೋಣ. 

ಅಲ್ಲಾಹನು ಆದಿಯಿಲ್ಲದವನು. ಆದುದರಿಂದ ಅವನನ್ನು ಯಾರೂ ಸೃಷ್ಟಿಸಿಲ್ಲ. 
ಅವನು ಯಾರ ಸಂತಾನವೂ ಅಲ್ಲ. ಅವನಿಗೆ ಯಾವ ಸಂತಾನವೂ ಇಲ್ಲ. 

ಇಡೀ ಜಗತ್ತು ಒಮ್ಮೆ ನಾಶವಾಗುತ್ತದೆ. ಭೂಮಿ, ಆಕಾಶ, ಮಾನವರು, 
ಪ್ರಾಣಿಗಳು ಹೀಗೆ ಎಲ್ಲವೂ ನಾಶವಾಗಲಿದೆ. ಅಲ್ಲಾಹನು ಮಾತ್ರ ನಾಶವಾಗುವುದಿಲ್ಲ. 
ಅವನು ಯಾವಾಗಲೂ ಇರುತ್ತಾನೆ. 

ಎಲ್ಲ ಜೀವಿಗಳಿಗೂ ಜೀವ ನೀಡುವವನು ಅಲ್ಲಾಹನು. ಒಂದು ನುಸಿಗೂ 
ಪ್ರಾಣ ನೀಡಲು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲ ಜೀವಿಗಳನ್ನು 
ಸಾಯಿಸುವವನೂ ಅಲ್ಲಾಹನೇ. ಅವನು ಇಚ್ಛಿಸದಿದ್ದರೆ ಒಂದು ಪ್ರಾಣಿಯನ್ನು 
ಕೂಡಾ ಕೊಲ್ಲಲು ಯಾರಿಗೂ ಸಾಧ್ಯವಿಲ್ಲ. 

ಸತ್ತವರನ್ನು ಬದುಕಿಸಲು ಅಲ್ಲಾಹನಿಗೆ ಕಷ್ಟವಿಲ್ಲ. ಒಮ್ಮೆ ಜೀವ ನೀಡಿದ 
ಅಲ್ಲಾಹನಿಗೆ ಪುನಃ ಜೀವ ನೀಡಲು ಕಷ್ಟವಾದೀತೇ? 

ಅಲ್ಲಾಹನ ನಿರ್ಣಯದಕೆತೆಯೇ ಜಗತ್ತಿನಲ್ಲಿ ಎಲ್ಲವೂ ನಡೆಯುತ್ತದೆ. ಅದರ 
ವಿರುದ್ಧವಾಗಿ ಏನು ಮಾಡಲೂ ಯಾರಿಗೂ ಸಾಧ್ಯವಿಲ್ಲ. ಕಣ್ಣುಗಳಿಂದಲೇ 
ನೋಡಬೇಕೆಂದು ಆತನು ನಿಶ್ಚಯಿಸಿದ್ದಾನೆ. ಅದನ್ನು ಬದಲಿಸಲು ಯಾರಿಗಾದರೂ 
ಸಾಧ್ಯವಿದೆಯೇ? 


16 ಸತ್ಯ ವಿಶ್ವಾಸ 


ಅಲ್ಲಾಹನು ಮಾತ್ರ ಎಲ್ಲವನ್ನೂ ತಿಳಿಯುತ್ತಾನೆ. ಆತನ ತಿಳುವಳಿಕೆಯು 
ನಮ್ಮ ತಿಳುವಳಿಕೆಯ ಹಾಗಲ್ಲ. ನಮಗೆ ತಿಳಿದಿರುವುದು ಅತ್ಯಲ್ಪ. ನಾಳೆ ಏನಾದೀತೆಂದು 
ನಮಗೆ ತಿಳಿಯದು. ಇತರರ ಮನಸ್ಸಿನಲ್ಲಿ ಏನಿದೆಯೆಂದೂ ನಮಗೆ ತಿಳಿಯುವುದಿಲ್ಲ. 
ಆದರೆ ಅಲ್ಲಾಹನು ಎಲ್ಲವನ್ನೂ ತಿಳಿದಿರುತ್ತಾನೆ. ಅವನಿಗೆ ತಿಳಿಯದೆ ಒಂದು ಎಲೆ 
ಕೂಡಾ ಉದುರುವುದಿಲ್ಲ. 

ಅಲ್ಲಾಹನು "ಎಲ್ಲವನ್ನೂ ಕಾಣುತ್ತಾನೆ ಮತ್ತು ಎಲ್ಲವನ್ನೂ ಆಲಿಸುತ್ತಾನೆ. 
ಸಣ್ಣ-ದೊಡ್ಡ ಎಲ್ಲ ವಿಷಯಗಳನ್ನೂ ಅವನು ನೋಡುತ್ತಾನೆ. ಎಷ್ಟು ಮೆಲುದನಿಯಲ್ಲಿ 
ಮಾತನಾಡಿದರೂ ಅವನಿಗೆ ಕೇಳಿಸುತ್ತದೆ. ಆತನಿಗೆ ನಿದ್ದೆ ಅಥವಾ ತೂಕಡಿಕೆಯಿಲ್ಲ. 
ಆಯಾಸ ಮತ್ತು ವಿಶ್ರಾಂತಿಯಿಲ್ಲ. 

ಅಲ್ಲಾಹನು ಅಗತ್ಯವಿರುವುದನ್ನು ಮಾತ್ರ ಮಾಡುತ್ತಾನೆ. ತಮಾಷೆಗಾಗಿ ಏನನ್ನೂ 
ಮಾಡುವುದಿಲ್ಲ. ಹೀಗೆ ಅಲ್ಲಾಹನಿಗೆ ಅನೇಕ ಗುಣಗಳಿವೆ. ಅವನು ಈ ಎಲ್ಲ 
ಗುಣಗಳಲ್ಲಿ ಏಕಮಾತ್ರನು. ಅಲ್ಲಾಹನ ಈ ರೀತಿಯ ಗುಣಗಳು ಬೇರೆ ಯಾರಿಗೂ 
ಇಲ್ಲ. 


نا مود (زت> 


ವಿಶ್ವಾಸ 17‏ نا 


© 


ಪ್ರವಾದಿಗಳು 


ನಮಗೆ ಯಾವುದಾದರೊಂದು ವಿಷಯ ತಿಳಿದಿಲ್ಲವೆಂದು ಭಾವಿಸೋಣ. ಆಗ 
ನಾವು ಏನು ಮಾಡುತ್ತೇವೆ? ಆ ವಿಷಯ ತಿಳಿದವರೊಡನೆ ಕೇಳಿ ಕಲಿಯುತ್ತೇವೆ. 
ರೋಗ ಬಂದರೆ ನಾವು ವೈದ್ಯರ ಬಳಿಗೆ ಹೋಗುತ್ತೇವೆ ಯಾಕೆ? ರೋಗವನ್ನು 
ಗುಣಪಡಿಸುವ ಔಷಧಿ ನಮಗೆ ತಿಳಿದಿಲ್ಲ. ಆದುದರಿಂದ ಅದನ್ನು ತಿಳಿದಿರುವ 
ವೈದ್ಯರ ಬಳಿಗೆ ಹೋಗಲೇ ಬೇಕಾಗುವುದು. 

ಈಗ ನೀವು ಸ್ವಲ್ಪ ಆಲೋಚಿಸಿ ನೋಡಿರಿ! ನಮಗೆ ಇಲ್ಲಿ ಇಷ್ಟಬಂದಂತೆ 
ಜೀವಿಸಲು ಸಾಧ್ಯವಿಲ್ಲ. ಅಲ್ಲಾಹನ ಅಪ್ಪಣೆಗಳ ಪ್ರಕಾರ ಜೀವಿಸಬೇಕಾಗಿದೆ. ಆದರೆ 
ಅಲ್ಲಾಹನ ಅಪ್ಪಣೆಗಳು ಯಾವುವು? ಅದು ನಮಗೆ ತಿಳಿದಿಲ್ಲ. ಹಾಗಾದರೆ ನಾವು 
ಏನು ಮಾಡಬೇಕು? ತಿಳಿದವರ ಬಳಿಗೆ ಹೋಗಬೇಕು. ಅವರಿಂದ ವಿಷಯಗಳನ್ನು 
ಕೇಳಿ ತಿಳಿಯಬೇಕು. 

ಹಾಗಾದರೆ ಅಲ್ಲಾಹನ ಆಜ್ಞೆಗಳು ಯಾರಿಗೆ ತಿಳಿದಿವೆ? ಮಾನವರಿಗೆ ಅವುಗಳನ್ನು 
ಸ್ವಯಂ ತಿಳಿಯುವ ಸಾಮರ್ಥ್ಯವಿಲ್ಲ. ಆದುದರಿಂದ ಅಲ್ಲಾಹನೇ ನಮಗೆ ಅವುಗಳನ್ನು 
ತಿಳಿಸಬೇಕು. ಹಾಗಾದರೆ ಮಾತ್ರ ನಾವು ಅವುಗಳನ್ನು ಅನುಸರಿಸಿ ಜೀವಿಸಬಹುದು. 

ಅಲ್ಲಾಹನು ತನ್ನ ಆಜ್ಞೆಗಳನ್ನು ಮಾನವರಿಗೆ ತಲಪಿಸಲಿಕ್ಕಾಗಿ ಒಂದು 
ಉಪಾಯವನ್ನು ಮಾಡಿರುವನು. ಜನರ ಪೈಕಿ ಒಬ್ಬರಿಗೆ ಅವುಗಳನ್ನು ತಿಳಿಸಿದನು. 
ಅವರು ಅದನ್ನು ಇತರರಿಗೆ ಕಲಿಸಿದರು. ಜನರಿಗೆ ನಿಜವಾದ ಹಾದಿಯು ತಿಳಿಯದಿದ್ದಾಗ, 
ಅಲ್ಲಾಹನು ಒಬ್ಬರನ್ನು ನೇಮಿಸಿದನು. ಅವರಿಗೆ ತನ್ನ ಆಜ್ಞೆಗಳನ್ನು ತಿಳಿಸಿದನು. 
ಅವರು ತಮ್ಮ ಮಾತು ಮತ್ತು ವರ್ತನೆಗಳಿಂದ ಜನರಿಗೆ ಅವುಗಳನ್ನು ಕಲಿಸಿದರು. 

ಹೀಗೆ ಅಲ್ಲಾಹನು ನೇಮಿಸಿದ ಮಹಾಪುರುಷರೇ ಪ್ರವಾದಿಗಳು. ಅಲ್ಲಾಹನು 
ಪ್ರಥಮ ಮಾನವನ ಕಾಲದಿಂದಲೇ ಪ್ರವಾದಿಗಳನ್ನು ಕಳುಹಿಸಲಾರಂಭಿಸಿದ್ದನು. 


18 و‎ ವಿಶ್ವಾಸ 


ಜನರಿಗೆ ಸತ್ಯಮಾರ್ಗವನ್ನು ಕಲಿಸುವುದೇ ಅವರ ಕೆಲಸವಾಗಿತ್ತು. ಪ್ರವಾದಿಗಳು 
ಜನರ ಗುರುಗಳಾಗಿದ್ದಾರೆ. ಮಾನವರಿಗೆ ಸತ್ಯಮಾರ್ಗವನ್ನು ಕಲಿಸಿದ ಗುರುಗಳು. , 

ನಾವು ಹೇಗೆ ಬಾಳಬೇಕೆಂದು ಆ ಪ್ರವಾದಿಗಳಿಂದ ಕಲಿಯಬೇಕಾಗಿದೆ. ಅವರು 
ಈಗ ನಮ್ಮೊಂದಿಗಿಲ್ಲ. ಆದರೆ ಅವರ ಜೀವನದ ಬಗ್ಗೆ ನಮಗೆ ತಿಳಿಯಲು 
ಸಾಧ್ಯವಿದೆ. ಆ ಜೀವನವನ್ನು ನಾವು ಅನುಸರಿಸಿದರಾಯಿತು. 

ಅಲ್ಲಾಹನು ಹಿಂದಿನ ಎಲ್ಲ ಸಮುದಾಯಗಳಿಗೂ ಪ್ರವಾದಿಗಳನ್ನು 
ಕಳುಹಿಸಿದ್ದನು. ಅವರೆಲ್ಲರೂ ಅಲ್ಲಾಹನು ಮೆಚ್ಚುವ ರೀತಿಯಲ್ಲಿ ಜೀವಿಸಲು 
ಜನರಿಗೆ ಕಲಿಸಿದರು. 


حا مات [ت 


ಸತ್ಯ ವಿಶ್ವಾಸ 19 


ಪ್ರವಾದಿ ಮುಹಮ್ಮದ್‌(ಸ) 


ಅಲ್ಲಾಹನು ಮಾನವರಿಗೆ ಸತ್ಯದ ಮಾರ್ಗವನ್ನು ತೋರಿಸಲಿಕ್ಕಾಗಿ ಪ್ರವಾದಿಗಳನ್ನು 
ಕಳುಹಿಸುತ್ತಿದ್ದನು. ಪ್ರವಾದಿ ಆದಮ್‌(ಅ) ಅಲ್ಲಾಹನ ಪ್ರಥಮ ಪ್ರವಾದಿಯಾಗಿದ್ದ ರು. 
ಆ' ಬಳಿಕ ಅನೇಕ ಪ್ರವಾದಿಗಳೂ ಬಂದರು. ಮುಹಮ್ಮದ್‌ ಸಲ್ಲಲ್ಲಾಹು 
ಅಲೈಹಿವಸಲ್ಲಮ್‌ ಕೊನೆಯ ಪ್ರವಾದಿಯಾಗಿದ್ದಾರೆ. ' 
ಇನ್ನು. ಪ್ರವಾದಿಗಳು ಬರಲಿಕ್ಕಿಲ್ಲ. ಬರುವ ಅಗತ್ಯವೂ ಇಲ್ಲ. ಏಕೆಂದರೆ, 
ಪ್ರವಾದಿ(ಸ) ಅವರ ಮಾದರಿ ಮತ್ತು ಅವರು ಕಲಿಸಿದ ವಿಷಯಗಳು ಶಾಶ್ವತವಾಗಿವೆ. 
ಸತ್ಯಮಾರ್ಗದಲ್ಲಿ ಬಾಳ ಬಯಸುವವರು ಅದರಂತೆ ಜೀವಿಸಿದರಾಯಿತು. 
ಪ್ರವಾದಿ ಮುಹಮ್ಮ ದ್‌(ಸ) ಮಕ್ಕಾದಲ್ಲಿ ಹುಟ್ಟಿ ಬೆಳೆದರು. ಪ್ರವಾದಿ(ಸ) 
ಅವರು ಚಿಕ್ಕಂದಿನಲ್ಲಿಯೇ ನಂಬಿಗಸ್ಥ, ಸತ್ಯ; ಸಂಧ ಮತ್ತು ಸದ್ದುಣಶಾಲಿಯಾಗಿದ್ದರು. 
ಅಲ್ಲಾಹನು ಅವರನ್ನು ನಲ್ಪತ್ತನೇ ವಯಸ್ಸಿನಲ್ಲಿ ಪ್ರವಾದಿಯಾಗಿ ನೇಮಿಸಿದನು. 
ಅಂದಿನಿಂದ ಪ್ರವಾದಿ(ಸ) ಅವರಿಗೆ ಕುರ್‌ಆನ್‌ ಅವತೀರ್ಣವಾಗಲಾರಂಭಿಸಿತು. 
ಅಂದು ಜನರು ಹಲವಾರು ದೇವರನ್ನು ಪೂಜಿಸುತ್ತಿದ್ದರು. ಮಹಾಪುರುಷರ 
ಪ್ರತಿಮೆಗಳನ್ನು ತಮ್ಮ ದೇವರಾಗಿ ಮಾಡಿಕೊಂಡಿದ್ದರು. , ಅವರು ಅವುಗಳನ್ನು 
ಪ್ರಾರ್ಥಿಸುತ್ತಿದ್ದರು. ಅವುಗಳ ಮುಂದೆ ಪೂಜೆ ನಡೆಸುತ್ತಿದ್ದರು. ಮಹಾಪುರುಷರ 
ಪ್ರತಿಮೆಗಳು ತಮ್ಮನ್ನು ರಕ್ಸಿಸುತ್ತವೆಂದು ನಂಬಿದ್ದೆರು. ಅವುಗಳ ತೃಪ್ತಿಗಾಗಿ ಪ್ರಾಣಿ 
ಬಲಿ ನೀಡುತ್ತಿದ್ದರು. ಆಡು ಮತ್ತು ಒಂಟೆಗಳನ್ನು ಹರಕೆಯಿಡುತ್ತಿದ್ದರು. " 
ಈ ಆಚಾರಗಳು ತಪ್ಪು. ಕಲ್ಲು ಮರ ಮುಂತಾದ ಸೃಷ್ಟಿಗಳ ಮುಂದೆ 
ಮಾನವನು ತಲೆಬಾಗಬಾರದು. ಸೃಷ್ಟಿಕರ್ತನಾದ ಅಲ್ಲಾಹನ ಮುಂದೆ ಮಾತ್ರೆ ತಲೆ 
ಬಾಗಬೇಕು. ಕೇವಲ ಆತನಲ್ಲಿ ಮಾತ್ರ ಪ್ರಾರ್ಥಿಸಬೇಕು. ರಕ್ಟಣೆ ಮತ್ತು ಸಹಾಯ 
ನೀಡಲು ಅಲ್ಲಾಹನಿಂದ ಮಾತ್ರ ಸಾಧ್ಯ ಎಂಬಿತ್ಯಾದಿ ವಿಷಯಗಳನ್ನು ಪ್ರವಾದಿ 


20 ಸತ್ಯ ವಿಶ್ವಾಸ 
ಮುಹಮ್ಮದ್‌(ಸ) ಜನರಿಗೆ ಕಲಿಸಿದರು. 

ಅವರು ಜೀವನದ ನಡವಳಿಕೆಗಳಲ್ಲಿಯೂ ಅಲ್ಲಾ )್ಲಿಹನನ್ನು ಅನುಸರಿಸುತ್ತಿರಲಿಲ್ಲ. 
ಅವರು ಮದ್ಯ ಕುಡಿಯುತ್ತಿದ್ದರು. ಜೂಜಾಡುತ್ತಿದ್ದರು. ಬಡ್ಡಿ ತಿನ್ನುತ್ತಿದ್ದರು. 
ವ್ಯಾಪಾರದಲ್ಲಿ ಮೋಸ ಮತ್ತು ವಂಚನೆ ಮಾಡುತ್ತಿದ್ದರು. ಕಳ್ಳತನ ದರೋಡೆಗಳನ್ನು 
ನಡೆಸುತ್ತಿದ್ದರು. ಬಲಶಾಲಿಗಳು ದುರ್ಬಲರನ್ನು ಪೀಡಿಸುತ್ತಿದ್ದರು. 

ಅಲ್ಲಾಹನು ಈ ನಡತೆಯನ್ನು ಮೆಚ್ಚು ವುದಿಲ್ಲ, ಅವನು ಮೆಚ್ಚುವ ರೀತಿಯಲ್ಲಿ 
ಮಾತ್ರ ಜೀವಿಸಬೇಕು. ಇದನ್ನೆಲ್ಲಾ ಪ್ರವಾದಿ(ಸುಯವರು ಜನರಿಗೆ ಉಪದೇಶ 
ನೀಡಿದರು. 

ಆರಂಭದಲ್ಲಿ ಕೆಲವರು ಮಾತ್ರ ಈ ಉಪದೇಶಗಳನ್ನು ಸ್ವೀಕರಿಸಿದರು. ಇತರರು 
ಪ್ರವಾದಿ(ಸ)ಯವರನ್ನು ಪೀಡಿಸತೊಡಗಿದರು. ಹುಚ್ಚ,  ಮಾಟಗಾರನೆಂದು 
ಆರೋಪಿಸಿದರು. ನಮಾರು್‌ನಲ್ಲಿ )್ಲಿದ್ದಾಗ ಒಂಟೆಯ ಕರುಳನ್ನು ಪ್ರವಾದಿ(ಸ)ುಯವರ 
ಕೊರಳಿಗೆ ಹಾಕಿದರು. ಅವರು ನಡೆಯುವ ಹಾದಿಯಲ್ಲಿ ಮುಳ್ಳುಗಳನ್ನು ಹರಡಿದರು. 
ಕಲ್ಲೆಸೆದು ಕೇಕೆ ಹಾಕಿದರು. ಕೊನೆಗೆ ಅವರನ್ನು ಕೊಲ್ಲುವ ಸಂಚು ಹೂಡಿದರು. 
ಈ ಪರಿಸ್ಥಿತಿಯಲ್ಲಿ ಪ್ರವಾದಿ(ಸ)ಯವರು ಮದೀನಾಕ್ಕೆ ವಲಸೆ ಹೋದರು. 

ಪ್ರವಾದಿ(ಸುಯವರು ಮದೀನಾದಲ್ಲಿಯೂ ಅದೇ ವಿಷಯಗಳನ್ನು ಬೋಧಿಸಿದರು. 
ಕ್ರಮೇಣ ಜನರು ಅವರ ಮಾತನ್ನು ಸ್ವೀಕರಿಸಿದರು. ಹೀಗೆ ಪ್ರವಾದಿ(ಸ)ುಯವರು 
ಜೀವನಕ್ಕೆ ಅಗತ್ಯವಿರುವ ಎಲ್ಲ ವಿಷಯಗಳನ್ನೂ ಜನರಿಗೆ ಕಲಿಸಿದರು. ಇಪ್ಪತ್ತ 
ಮೂರು ವರುಷಗಳ ಬಳಿಕ ಪ್ರವಾದಿ(ಸುಯವರು ನಿಧನರಾದರು. ಆ ವೇಳೆಗೆ 
ಇಸ್ಲಾಮ್‌ ಧರ್ಮವು ಸಂಪೂರ್ಣಗೊಂಡಿತ್ತು. 


پا معفت (ك 


ಸತ್ಮ ವಿಶ್ವಾಸ 21 


© 
ಇಸ್ಲಾಮ್‌ ಧರ್ಮ 


ಜಗತ್ತಿನಲ್ಲಿ ಅನೇಕ ಪ್ರವಾದಿಗಳು ಬಂದಿರುವರೆಂದು ನೀವು ಕಲಿತಿರುವಿರಷ್ಠೆ. 
ಅಲ್ಲಾಹನು ಅವರನ್ನು ಜನರಿಗೆ ಇಸ್ಲಾಮ್‌ ಧರ್ಮವನ್ನು ಕಲಿಸುವುದಕ್ಕಾಗಿ 
ಕಳುಹಿಸಿದನು. ಇದೇ ಉದ್ದೇಶಕ್ಕಾಗಿ ಅಲ್ಲಾಹನು ಕೊನೆಗೆ ಪ್ರವಾದಿ 
ಮುಹಮ್ಮದ್‌(ಸ)ರನ್ನು ಕಳುಹಿಸಿದನು. ಪ್ರವಾದಿ(ಸ)ುಯವರು ಈ ಕರ್ತವ್ಯವನ್ನು 
ಇಪ್ಪತ್ತಮೂರು ವರ್ಷಗಳ ಕಾಲ ನಿರ್ವಹಿಸಿದರು. ಅದಕ್ಕಾಗಿ ಬಹಳಷ್ಟು ಸಂಕಷ್ಟಗಳನ್ನು 
ಅವರು ಸಹಿಸಿದರು. ಏಕೆಂದರೆ, ಆ ಹೊಣೆಯನ್ನು ಅಲ್ಲಾಹನೇ ಅವರಿಗೆ ನೀಡಿದ್ದನು. 

ಈ ಹೊಣೆಯನ್ನು ಪ್ರವಾದಿ(ಸ)ುಯವರು ಹೇಗೆ ನಿರ್ವಹಿಸಿದರು? ಅಲ್ಲಾಹನ 
ಆಜ್ಞೆಗಳನ್ನು ಅವರು ಜನರಿಗೆ ಒಮ್ಮೆಲೇ ತಿಳಿಸಿದರೇ? ಇಲ್ಲ. ಸಂದರ್ಭೋಚಿತವಾಗಿ 
ಅಲ್ಲಾಹನು ಅವರಿಗೆ ತನ್ನ ಆದೇಶಗಳನ್ನು ತಿಳಿಸುತ್ತಿದ್ದನು. ಪ್ರವಾದಿ(ಸ)ಯವರು 
ಅದನ್ನು ಜನರಿಗೆ ಹೇಳಿ ಕೊಡುತ್ತಿದ್ದರು ಮತ್ತು ತಮ್ಮ ಜೀವನದ ಮೂಲಕ ತೋರಿಸಿ 
ಕೊಡುತ್ತಿದ್ದರು. 

ಪ್ರವಾದಿ(ಸುಯವರ ನಿಧನದ ಕೆಲವು ದಿನಗಳ ಮುಂಚೆ ಅಲ್ಲಾಹನು ಹೀಗೆ 
ತಿಳಿಸಿದನು: "ಇಂದು ನಾನು ನಿಮ್ಮ ಧರ್ಮವನ್ನು ನಿಮಗೆ ಸಂಪೂರ್ಣಗೊಳಿಸಿರುತ್ತೇನೆ. 
ನನ್ನ ಅನುಗ್ರಹವನ್ನು ನಿಮಗೆ ಪೂರ್ತಿಗೊಳಿಸಿರುತ್ತೇನೆ. ಇಸ್ಲಾಮನ್ನು ನಿಮಗೆ 
ಧರ್ಮವಾಗಿ ಮೆಚ್ಚಿದ್ದೇನೆ.” ಅಂದಿಗೆ ಪ್ರವಾದಿ(ಸ)ುಯವರ ಹೊಣೆ ಮುಗಿಯಿತು. 

ಹೀಗೆ ಪ್ರವಾದಿ(ಸುಯವರು ತಮ್ಮ ಮಾತು ಮತ್ತು ನಡತೆಯಿಂದ ಕಲಿಸಿದ 
ವಿಷಯಗಳನ್ನು 'ದೀನುಲ್‌ ಇಸ್ಲಾಮ್‌' (ಇಸ್ಲಾಮ್‌ ಧರ್ಮ) ಎಂದು ಕರೆಯಲಾಗುತ್ತದೆ. 

ಮಾನವರಿಗೆ ಅಗತ್ಯವಿರುವ ಎಲ್ಲ ವಿಷಯಗಳನ್ನೂ ಪ್ರವಾದಿ(ಸ)ುಯವರು 
ಕಲಿಸಿದ್ದಾರೆ. ವಿಶ್ವಾಸಕ್ಕೆ ಸಂಬಂಧಪಟ್ಟ ವಿಷಯಗಳು, ಆರಾಧನೆಗಳು, ಸದಾಚಾರ, 
ಸದ್ಗುಣ, ವ್ಯವಹಾರ ನಿಯಮ, ಕೌಟುಂಬಿಕ ವಿಷಯಗಳು, ಆಡಳಿತ, ಹಣ 


22 ಸತ್ಯ ವಿಶ್ವಾಸ 


ಸಂಪಾದನೆ ಮತ್ತು ವ್ಯಯ ಇತ್ಕಾದಿ ಎಲ್ಲ ವಿಷಯಗಳನ್ನೂ ಕಲಿಸಿದ್ದಾರೆ. 

ಈ ಎಲ್ಲ ವಿಷಯಗಳನ್ನು ಪ್ರವಾದಿ(ಸ)ಯವರು ಕಲಿಸಿಕೊಟ್ಟಂತೆಯೇ 
- ಜೀವನದಲ್ಲಿ ಪಾಲಿಸಬೇಕು. ಏಕೆಂದರೆ, ಹಾಗೆ ಜೀವಿಸಿದರೆ ಮಾತ್ರ ಜೀವನ 
ಉತ್ತಮವಾಗಬಲ್ಲುದು. ಹಾಗಾದರೆ ಮಾತ್ರ ಅಲ್ಲಾಹನು ನಮ್ಮನ್ನು ಮೆಚ್ಚುತ್ತಾನೆ. 
ಅಲ್ಲಾಹನು ಇಸ್ಲಾಮ್‌ ಧರ್ಮವನ್ನು ಎಲ್ಲ ಮಾನವರಿಗಾಗಿ ನೀಡಿದ್ದಾನೆ. ಒಂದು 
ನಿರ್ದಿಷ್ಟ ವರ್ಗ ಅಥವಾ ಸಮುದಾಯಕ್ಕಾಗಿ ನೀಡಿದ್ದಲ್ಲ. ಇಸ್ಲಾಮ್‌ ಧರ್ಮದ 
ಪ್ರಕಾರ ಜೀವಿಸಬೇಕಾದುದು ಎಲ್ಲ ಮಾನವರ ಕರ್ತವ್ಯವಾಗಿದೆ. ಹಾಗೆ ಬಾಳುವವರೇ 
'ಮುಸ್ಲಿಮರು'. ಅನ್ಯರನ್ನು ಮುಸ್ಲಿಮರೆಂದು ಹೇಳಬಾರದು. 


جا وو (ت> 


ಸತ್ಯ ವಿಶ್ವಾಸ 23 


© 


ಮೂಲಭೂತ ವಿಶ್ವಾಸ ಮತ್ತು 
ಆಚಾರ ಕರ್ಮಗಳು 


ನಾವು ಇಸ್ಲಾಮ್‌ ಧರ್ಮದ ಪ್ರಕಾರವೇ ಬಾಳಬೇಕು. ಅದಕ್ಕಾಗಿ ನಾವು 
ಇಸ್ಲಾಮ್‌ ಧರ್ಮವನ್ನು ಕಲಿಯಬೇಕು. "ಕೆಲವು ವಿಷಯಗಳನ್ನು ಇಸ್ಲಾಮಿನ 
ಬುನಾದಿ ಮತ್ತು ಮೂಲಸ್ತಂಭಗಳೆಂದು ಕರೆಯಲಾಗುತ್ತದೆ. ಇಸ್ಲಾಮ್‌ ಧರ್ಮದಲ್ಲಿ 
ಅವು ಬಹಳ ಮುಖ್ಯವಾಗಿವೆ. ಅವುಗಳನ್ನು ಅಂಗೀಕರಿಸುವವರು ಮಾತ್ರ ಮುಸ್ಲಿಮರು. 
ಅವುಗಳಲ್ಲಿ ಎರಡು ವಿಧಗಳಿವೆ. 

1. ದೃಢ ವಿಶ್ವಾಸವಿರಿಸಬೇಕಾದ ವಿಷಯಗಳು. ಅವು ಇಸ್ಲಾಮಿನ 
ಬುನಾದಿಗಳಾಗಿವೆ. ಅವುಗಳನ್ನು ಮೂಲ ವಿಶ್ವಾಸಗಳು ಅಥವಾ 'ಈಮಾನ್‌ 
ಕಾರ್ಯಗಳು' ಎಂದು ಕರೆಯಲಾಗುತ್ತದೆ. 

2. ಆಚಾರ ಕರ್ಮಗಳು. ಇವು ಇಸ್ಲಾಮಿನ ಮೂಲಸ್ತಂಭಗಳಾಗಿವೆ. ಅವುಗಳನ್ನು 
ಆಚಾರ ಕರ್ಮಗಳು ಅಥವಾ 'ಇಸ್ಲಾಮ್‌ ಕಾರ್ಯಗಳು' ಎಂದು ಕರೆಯಲಾಗುತ್ತದೆ. 


ಬದು ಆಚಾರ ಕರ್ಮಗಳಿವೆ: 

1. ಎರಡು ಸಾಕ ವಚನ(ಶಹಾದತ್‌ ಕಲಿಮ)ಗಳನ್ನು ಅರ್ಥ ಅರಿತು 
ಹೇಳುವುದು. 

2. ನಮಾರು್‌ ಸಂಸ್ಥಾಪಿಸುವುದು. 

3. ರುಕಾತ್‌ ಕೊಡುವುದು. 

4. ರಮರುಾನ್‌ ತಿಂಗಳಲ್ಲಿ ಉಪವಾಸ ಆಚರಿಸುವುದು. 

5. ಸಾಧ್ಯವಿರುವವರು ಹಜ್ಜ್‌ಗೆ ಹೋಗುವುದು. 

ಈ ಪೈಕಿ ಶಹಾದತ್‌ ಕಲಿಮವು ಇಸ್ಲಾಮಿಗೆ ಪ್ರವೇಶಿಸುವಾಗ ಹೇಳುವ 


24 ಸತ್ಯ ವಿಶ್ವಾಸ 


ಸತ್ಯವಚನವಾಗಿದೆ. 

ಅದು ಹೀಗಿದೆ: 

EAT ಇ 

ANS EEN ANS HAE 

ಉಳಿದ ನಾಲ್ಕು ವಿಷಯಗಳು ಇಸ್ಲಾಮಿನಲ್ಲಿ ಪ್ರವೇಶಿಸಿದ ಬಳಿಕ 
ಕಡ್ಡಾಯವಾಗುತ್ತವೆ. ಅವುಗಳನ್ನು ಆಯಾ ಸಮಯಗಳಲ್ಲಿ ತಪ್ಪದೆ ನಿರ್ವಹಿಸಬೇಕು. 

ಇಸ್ಲಾಮ್‌ ಎಂದರೆ ಅಲ್ಲಾಹನ ಅನುಸರಣೆಯಾಗಿದೆ. ಈ ಕರ್ಮಗಳು 
ಅಲ್ಲಾಹನ ಅನುಸರಣೆಯ ಮೊದಲ ಹಂತಗಳಾಗಿವೆ. ಇಸ್ಲಾಮಿನಲ್ಲಿ ಸೇರಿದ ಬಳಿಕ 
ಇತರ ಅನೇಕ ಕರ್ಮಗಳನ್ನು Sil ಅವುಗಳನ್ನು ನಾವು ಮುಂದೆ 
ಕಲಿಯೋಣ. 

ಆದರೆ ಈ ಎಲ್ಲ ಕರ್ಮಗಳಿಗೆ ಅಲ್ಲಾಹನ ಅಂಗೀಕಾರ ದೊರೆಯಬೇಕಾದರೆ 
ನಾವು ಕೆಲವು ವಿಷಯಗಳಲ್ಲಿ ವಿಶ್ವಾಸವಿರಿಸಬೇಕು. ಅವು ಮೂಲಭೂತ ವಿಶ್ವಾಸಗಳೆಂದು 
ಕಲಿತಿದ್ದೇವಲ್ಲವೇ. ಅವುಗಳಲ್ಲಿ ವಿಶ್ವಾಸವಿರಿಸಿ ನಾವು ಕರ್ಮಗಳನ್ನು ನಿರ್ವಹಿಸಬೇಕು. 
ವಿಶ್ವಾಸವಿಲ್ಲದಿದ್ದರೆ ಕರ್ಮಗಳು ನಿಷ್ಟಲವಾಗುತ್ತವೆ. 


ಕಡ್ಡಾಯವಾಗಿ ವಿಶ್ವಾಸವಿರಿಸಬೇಕಾದ ಆರು ಪ್ರಧಾನ ವಿಷಯಗಳಿವೆ. 
1. ಅಲ್ಲಾಹನ ಮೇಲೆ ವಿಶ್ವಾಸ. 
2. ಅಲ್ಲಾಹನ ಮಲಕ್‌ಗಳ(ದೇವಚರರ ) ಮೇಲೆ ವಿಶ್ವಾಸ. 
3. ಅಲ್ಲಾಹನ ಗ್ರಂಥಗಳ ಮೇಲೆ ವಿಶ್ವಾಸ. 
4. ಅಲ್ಲಾಹನ ಪ್ರವಾದಿಗಳ ಮೇಲೆ ವಿಶ್ವಾಸ. 
5. ಪರಲೋಕದ ಮೇಲೆ ವಿಶ್ವಾಸ. 
6. ಎಲ್ಲ ಒಳಿತು-ಕೆಡುಕುಗಳು ಅಲ್ಲಾಹನ ವಿಧಿ ಪ್ರಕಾರ ನಡೆಯುತ್ತವೆ ಎಂಬ 
ವಿಶ್ವಾಸ. 5 
ಮುಂದಿನ ಪಾಠಗಳಲ್ಲಿ ಅವುಗಳನ್ನು ವಿವರವಾಗಿ ಕಲಿಯೋಣ. 


ವಿಶ್ವಾಸ 25 


ಶಹಾದತ್‌ ಕಲಿಮ 


ಇಸ್ಲಾಮ್‌ ಧರ್ಮದಲ್ಲಿ ಸೇರುವಾಗ ಹೇಳಬೇಕಾದ یھ‎ ವಚನವೇ 
ಶಹಾದತ್‌ ಕಲಿಮ. ಅದರ ಅರ್ಥವನ್ನು ಗ್ರಹಿಸಿ, ಅದನ್ನು ಸತ್ಯವೆಂದು ನಂಬಿ, 


3 


ನಾಲಗೆಯಿಂದ ಉಚ್ಚರಿಸಬೇಕು. ಹಾಗೆ ಮಾಡಿದರೆ ಓರ್ವನು ಮುಸ್ಲಿಮನಾಗುತ್ತಾನೆ. 


ಶಹಾದತ್‌ ಕಲಿಮದ ಅರ್ಥ 
ನಾನು ہو‎ ವಹಿಸುತ್ತೇನೆ. EA 


ಅಲ್ಲಾಹನ ಹೊರತು ಅನ್ಮ ಆರಾಧ್ಯರಿಲ್ಲವೆದು ಭು 


2 


ಮತ್ತು ನಾನು ಸಾಕ್ಸ ವಹಿಸುತ್ತೇನೆ. \ 

ನಿಶ್ಚಯವಾಗಿಯೂ ಮುಹಮ್ಮದ್‌(ಸುರು ا‎ 
PPA 

ಅಲ್ಲಾಹನ ಪ್ರವಾದಿಯಾಗಿರುವರೆಂದು. IPA 


ಅಂದರೆ "ಅಲ್ಲಾಹನ ಹೊರತು ಅನ್ಯ ಆರಾಧ್ಯರಿಲ್ಲವೆಂದು ಮತ್ತು 
ಮುಹಮ್ಮದ್‌(ಸುರು ಅಲ್ಲಾಹನ ಪ್ರವಾದಿಯೆಂದು ನಾನು ಸಾಕ್ಸ್ಯ ವಹಿಸುತ್ತೇನೆ." 

ಈ ಸಾಕ ವಹಿಸುವುದರ ಅರ್ಥವೇನು? ಮೊದಲನೆಯದಾಗಿ, ಈ ಮೂಲಕ 
ನಾವು ಅಲ್ಲಾಹನ ಹೊರತು ಬೇರೆ ಆರಾಧ್ಯ(ಇಲಾಹ್‌)ರಿಲ್ಲವೆಂದು ಒಪ್ಪುತ್ತೇವೆ. 
ಅಂದರೆ ಅಲ್ಲಾಹನನ್ನು ಮಾತ್ರ ಆರಾಧಿಸುತ್ತೇವೆ. ಆತನನ್ನು ಮಾತ್ರ ಅನುಸರಿಸುತ್ತೇವೆ. 
ಆತನಿಗೆ ಮಾತ್ರ ವಿಧೇಯರಾಗುತ್ತೇವೆ ಎಂಬುದಾಗಿ ಒಪ್ಪುತ್ತೇವೆ. 

ಎರಡನೆಯದಾಗಿ, ಈ ಮೂಲಕ ನಾವು ಮುಹಮ್ಮದ್‌(ಸ)ರು ಅಲ್ಲಾಹನ 
ಪ್ರವಾದಿಯಾಗಿದ್ದಾರೆ ಎಂದು ಒಪ್ಪುತ್ತೇವೆ. ಪ್ರವಾದಿ(ಸುಯವರ ಮಾರ್ಗವನ್ನು 


26 ಸತ್ಯ ವಿಶ್ವಾಸ 


ಅನುಸರಿಸಿ ಜೀವಿಸುತ್ತೇವೆಂದು ಕರಾರು ಮಾಡುತ್ತೇವೆ.. 
ಸಂಕ್ಸಿಪ್ಪದಲ್ಲಿ, ಈ ಮೂಲಕ ನಾವು ಇಸ್ಲಾಮ್‌ ಧರ್ಮದಂತೆ ಜೀವಿಸುತ್ತೇವೆಂದು 
ಪ್ರತಿಜ್ಞೆ ಮಾಡುತ್ತೇವೆ. ಅದನ್ನು ನಾವು ಪಾಲಿಸಬೇಕು. ಅದಕ್ಕಾಗಿ ಈ ವಚನವನ್ನು 


لی 


ಉಚ್ಚರಿಸಿದರೆ ಮಾತ್ರ ಸಾಲದು. ಅಲ್ಲಾಹನ ಆಜ್ಞೆಯಂತೆ ಪ್ರವಾದಿಯವರನ್ನು 


2 


ನುಸರಿಸುತ್ತಾ ಜೀವನ ಸಾಗಿಸಬೇಕು. 


G 


نا ہلان رت 


ವಿಶ್ವಾಸ 27‏ رہ 


0۵9 
ಈಮಾನ್‌ 


ಮೂಲಭೂತ ವಿಶ್ವಾಸಗಳು ಯಾವುವು ಎಂಬುದನ್ನು ನಾವು ಕಲಿತೆವು. 
ಅವುಗಳನ್ನು ನಮಗೆ ಕಲಿಸಿದವರು ಪ್ರವಾದಿಗಳು. ಅವು ಮಾನವರಿಗೆ ತಿಳಿಯದ 
ವಿಷಯಗಳಾಗಿವೆ. ಅವುಗಳನ್ನು ತನ್ನ ಸ್ವಂತ ಸಾಮರ್ಥ್ಯದಿಂದ ತಿಳಿಯಲು ಮಾನವನಿಗೆ 
ಸಾಧ್ಯವಿರಲಿಲ್ಲ. .ಆದುದರಿಂದಲೇ ಅವುಗಳ ಮೇಲೆ ವಿಶ್ವಾಸ ವಿರಿಸಬೇಕೆಂದು 
ಪ್ರವಾದಿಗಳು ಬೋಧಿಸಿದರು. 

ಮೂಲಭೂತ ವಿಶ್ವಾಸಗಳ ಕುರಿತು ನಮಗೆ ಸರಿಯಾದ ತಿಳುವಳಿಕೆ ಮತ್ತು 
ದೃಢನಂಬಿಕೆ ಇರಬೇಕು. ಪ್ರವಾದಿಯವರು ಆ ಕುರಿತು ಹೇಳಿರುವುದನ್ನು ನಾವು 
ಕಲಿಯಬೇಕು. ಯಾವುದೇ ಸಂದೇಹವಿಲ್ಲದೆ ಅವುಗಳ ಮೇಲೆ ವಿಶ್ವಾಸವಿರಿಸಬೇಕು 
ಅದಕ್ಕೆ 'ಈಮಾನ್‌' ಎನ್ನಲಾಗುತ್ತದೆ. 

'ಈಮಾನ್‌' ಎಂದರೆ "ಚೆನ್ನಾಗಿ ತಿಳಿದು ವಿಶ್ವಾಸವಿರಿಸುವುದು” ಎಂದರ್ಥ. 
ಹಾಗೆ ವಿಶ್ವಾಸವಿರಿಸುವವರು 'ಮೂಮಿನ್‌'(ಸತ್ಯವಿಶ್ವಾಸಿ, ಆಗುತ್ತಾರೆ. 

ಮುಸ್ಲಿಮನಾಗಲು ಈ ತಿಳುವಳಿಕೆ ಮತ್ತು ವಿಶ್ವಾಸ ಅತ್ಯಗತ್ಯ. ಅಲ್ಲಾಹನನ್ನು 
ಅನುಸರಿಸುವವರನ್ನು ಮುಸ್ಲಿಮರೆನ್ನಲಾಗುತ್ತದೆ. ಆದ್ದರಿಂದ ನಾವು ಅಲ್ಲಾಹನನ್ನು 
ಚೆನ್ನಾಗಿ ತಿಳಿಯಬೇಕು. ಆತನಲ್ಲಿ ವಿಶ್ವಾಸವಿರಿಸಬೇಕು. ಹಾಗೆ ಮಾಡಿದರೆ ಮಾತ್ರ 
ನಾವು ಆತನಿಗೆ ವಿಧೇಯರಾಗಿ ಜೀವಿಸಲು ಸಾಧ್ಯ. 

ಹೀಗೆಯೇ ಪ್ರವಾದಿಯವರ ಕುರಿತು ನಾವು ತಿಳಿದಿರಬೇಕು. ಪ್ರವಾದಿವರ್ಯರಲ್ಲಿ 
ವಿಶ್ವಾಸವಿರಿಸಬೇಕು. ಆಗ ಮಾತ್ರ ನಮಗೆ ಪ್ರವಾದಿಯವರನ್ನು ಅನುಸರಿಸಿ ಜೀವಿಸಲು 
ಸಾಧ್ಯವಾಗಬಹುದು. ನಮಗೆ ಅಲ್ಲಾಹನ ಧರ್ಮವನ್ನು ಕಲಿಸಿಕೊಟ್ಟವರು 
ಪ್ರವಾದಿಯವರೇ ಅಲ್ಲವೇ? 

ಪ್ರವಾದಿಯವರ ಮೂಲಕ ಅಲ್ಲಾಹನು ನಮಗೆ ನೀಡಿದ ಗ್ರಂಥದ ಬಗ್ಗೆಯೂ 


28 ٠ ಸತ್ಯ ವಿಶ್ವಾಸ 


ನಾವು ತಿಳಿದಿರಬೇಕು. ಅದರಲ್ಲಿ ದೃಢ ವಿಶ್ವಾಸವಿರಿಸಬೇಕು. ಆಗ ಅದರ ಪ್ರಕಾರ 
ಜೀವಿಸಲು ನಮಗೆ ಸಾಧ್ಯವಾದೀತು. 

ಪರಲೋಕದ ಬಗ್ಗೆಯೂ ಇಂತಹ ತಿಳುವಳಿಕೆ ಮತ್ತು ವಿಶ್ವಾಸ ಅಗತ್ಯ. ಆಗ 
ನಮಗೆ ನಮ್ಮ ಪರಲೋಕ ಜೀವನವನ್ನು ಉತ್ತಮಪಡಿಸಬೇಕೆಂಬ ಅರಿವು 
ಮೂಡಬಹುದು. ಹಾಗೆಯೇ ಅಲ್ಲಾಹನು ವಿಶ್ವಾಸವಿರಿಸಬೇಕೆಂದು ಆದೇಶಿಸಿರುವ 
ಇತರ ವಿಷಯಗಳಲ್ಲಿಯೂ ನಾವು ವಿಶ್ವಾಸವಿರಿಸಬೇಕು. 

ಮೂಲಭೂತ ವಿಷಯಗಳಲ್ಲಿರುವ ವಿಶ್ವಾಸವು ನಮ್ಮ ಜೀವನವನ್ನು 
ಉತ್ತಮಪಡಿಸುತ್ತದೆ. ಅಲ್ಲಾಹನ ಭಯ-ಭಕ್ತಿಯಿಂದ ಪ್ರವಾದಿಯವರನ್ನು ಅನುಸರಿಸಿ 
ಜೀವಿಸಲು ನಮಗೆ ಪ್ರೇರಕವಾಗುತ್ತದೆ. 

ಪ್ರವಾದಿ(ಸುಯವರು ಒಮ್ಮೆ ಹೀಗೆ ಹೇಳಿದ್ದರು: "ಈಮಾನ್‌ ಎಂದರೆ ಕೇವಲ 
ಬಯಕೆಗಳಲ್ಲ. ಹೃದಯದಲ್ಲಿ ಸುದೃಢಗೊಂಡ ವಿಶ್ವಾಸ ಮತ್ತು ಅದಕ್ಕನುಸಾರವಾಗಿರುವ 
ಕರ್ಮಗಳಾಗಿವೆ." ಹೃದಯದಲ್ಲಿ ವಿಶ್ವಾಸವು ದೃಢವಾಗಿದ್ದರೆ ಅದು ಕರ್ಮಗಳಲ್ಲಿ 
ವ್ಯಕ್ತವಾಗುತ್ತದೆ. 

ಈಮಾನ್‌ ಇರುವಾತನು ನಮಾರ್‌ ಮಾಡುತ್ತಾನೆ. ಉಪವಾಸ ಆಚರಿಸುತ್ತಾನೆ. 
ಇತರ ಸತ್ಯರ್ಮಗಳನ್ನು ಮಾಡುತ್ತಾನೆ. ಆದುದರಿಂದ ನಮಾರು್‌ ಮಾಡದವನು 
ನಿಜವಾದ 'ಮೂಮಿನ್‌' ಆಗುವುದಿಲ್ಲ. ಉಪವಾಸ, ರುಕಾತ್‌, ಹಜ್ಜ್‌ ಇತ್ಯಾದಿ 
ಕಡ್ಡಾಯ ಕರ್ಮಗಳನ್ನು ಮಾಡದವನೂ ನಿಜವಾದ ಮೂಮಿನ್‌ ಆಗುವುದಿಲ್ಲ. 
ಏಕೆಂದರೆ ಅವರ ಮನದಲ್ಲಿ ಸರಿಯಾದ ವಿಶ್ವಾಸವಿಲ್ಲದಿರುವುದೇ ಅವರು ಆ 
ಕರ್ಮಗಳನ್ನು ಮಾಡದೆ ಇರುವುದಕ್ಕೆ ಕಾರಣವಲ್ಲವೇ? 


پا وه لت 


ಸತ್ಯ ವಿಶ್ವಾಸ 29 


EE 
ಉತ್ತರಿಸಿರಿ. 


ಈ ಲೋಕ ಮತ್ತು ಇದರಲ್ಲಿರುವ ವಸ್ತುಗಳನ್ನು ಯಾರು ಸೃಷ್ಟಿಸಿದರು? 
ಜಗತ್ತು ತನ್ನಿಂದ ತಾನೇ ಉಂಟಾಯಿತು ಎಂಬ "ವಾದವನ್ನು ಯಾರು 
ಸೋಲಿಸಿದರು? 

ಅಲ್ಲಾಹನು ನೀಡಿದ ನಾಲ್ಕು ಅನುಗ್ರಹಗಳನ್ನು ಹೇಳಿರಿ. 

ಒಂದಕ್ಕಿಂತ ಅಧಿಕ ದೇವರಿದ್ದರೆ ತೊಂದರೆಯೇನು? 

ಮಾನವರು ಯಾವಾಗಲೂ ಅಲ್ಲಾಹನಿಗೆ ಕೃತಜ್ಞರಾಗಿರಬೇಕು. ಏಕೆ? 
ಅಲ್ಲಾಹನ' ನಾಲ್ಕು ಗುಣಗಳನ್ನು ತಿಳಿಸಿರಿ. 

ಅಲ್ಲಾಹನ ಆಜ್ಞೆಗಳನ್ನು ಜನರಿಗೆ ಯಾರು ತಲುಪಿಸಿದರು? 

ಮೊದಲ ಪ್ರವಾದಿ ಯಾರು? 

ವೈರಿಗಳು ಪ್ರವಾದಿಯವರನ್ನು ಪೀಡಿಸಿದ ಒಂದು ಉದಾಹರಣೆಯನ್ನು 
ಹೇಳಿರಿ. 


. ಶಹಾದತ್‌ ಕಲಿಮ ಉಚ್ಚರಿಸಿ ಅರ್ಥ ಹೇಳಿರಿ. 
. ಇಸ್ಲಾಮಿನ ಆಚಾರ ಕರ್ಮಗಳು ಎಷ್ಟು ಮತ್ತು ಯಾವುವು? 
. ಮೂಲಭೂತ ವಿಶ್ವಾಸಗಳು ಎಷ್ಟು ಮತ್ತು ಯಾವುವು? 


ತುಂಬಿಸಿರಿ. 

ಸೃಷ್ಟಿಸುವ ಮತ್ತು ಪರಿಪಾಲಿಸುವ ಸಾಮರ್ಥ್ಯವಿರುವಾತನು...........- 
ಮಾತ್ರ. 

PS ನೇ ವಯಸ್ಸಿನಲ್ಲಿ ಮುಹಮ್ಮದ್‌(ಸ)ರನ್ನು 
ಅಲ್ಲಾಹನು ಪ್ರವಾದಿಯಾಗಿ ನೇಮಿಸಿದನು. 

ದೃಢವಾಗಿ ವಿಶ್ವಾಸವಿರಿಸಬೇಕಾದ ವಿಷಯಗಳಿಗೆ................. ಎಂದು 
ಹೇಳುತ್ತಾರೆ. 


ಸರಿ ಉತ್ತರಗಳನ್ನು ಕಂಡು ಹಿಡಿಯಿರಿ. 
ಅಲ್ಲಾಹನು ಯಾರಿಗಾಗಿ ಇಸ್ಲಾಮ್‌ ಧರ್ಮವನ್ನು ನೀಡಿದನು? 
a) ಮುಸ್ಲಿಮರಿಗಾಗಿ 
b) ಅರಬರಿಗಾಗಿ 
€) ಎಲ್ಲ ಮಾನವರಿಗಾಗಿ 


$s 


سم 


ಸತ್ಯ ವಿಶ್ವಾಸ 


.ಇದು ಮೂಲಭೂತ ವಿಶ್ವಾಸಗಳಲ್ಲಿ ಸೇರಿದೆ. 


೩) ದೇವಚರ(ಮಲಕ್‌)ರ ಮೇಲಿನ ವಿಶ್ವಾಸ 
b) ನಮಾರ್‌ ಸಂಸ್ಥಾಪಿಸುವುದು 
€) ಶಹಾದತ್‌ ಕಲಿಮ 


جٌا لد رت 


30 


